ಸದಸ್ಯರ ಹೆಸದ 


ಉತ್ತರಿಸುವ ದಿನಾಂಕ 
ಉತ್ತರಿಸು ಇಚಿವಠ 


ಕೋವಿಡ್‌-19 ಅವಧಿಯಲ್ಲಿ ಸಮಾಜ ಕಲ್ಯಾಣ 
ಇಲಾಖೆ ವತಿಯಿಂದ ನೀಡಲಾಗುವ 
ಯೋಜನೆಗಳು ಕುಂಠಿತಗೊಂಡಿದ್ದು, ಸದರಿ 
ಪ್ರಸ್ತುತ ಸಾಲಿನಲ್ಲಿ 


ಯೋಜನೆಗಳನ್ನು 
ಮುಂದುವರೆಸಲು ಕ್ರಮ ಕೈಗೊಳ್ಳಲಾಗಿದೆಯೇ: 


ಆ) | ಹಾಗಿದ್ದಲ್ಲಿ, ಕಳೆದ ಎರಡು ವರ್ಷಗಳಲ್ಲಿ 
| ಸಮಾಜ ಕಲ್ಯಾಣ ಇಲಾಖೆಗೆ ಹಂಚಿಕೆಯಾದ 
| |ಹಣ ಮತ್ತು ಖರ್ಚಾದ ಹಣವೆಷ್ಟು; 

ಇ) |೦ ಯಾವ ಯೋಜನೆಗಳನ್ನು 

ಸ್ಥಗಿತಗೊಳಿಸಲಾಗಿತ್ತು. 

ಈ) | ಪ್ರಸ್ತುತ ಎಲ್ಲಾ ಯೋಜನೆಗಳನ್ನು] 

ಮುಂದುವರೆಸಲಾಗಿದೆಯೇ? 


ಸಂತಿ ಸಕಇ 233 ಆರ್‌& ಐ 2021 


24-12-2021 
ಸಮಾಜ ಕಲ್ಯಾಣಿ ಹಾಗೂ ಹಿಂದುಳಿದ 
ವರ್ಗಗಳ ಕಲ್ಯಾಣಿ ಸಚಿವರು 


ಉತ್ತರ 


ಕೋವಿಡ್‌-1೨  ಅವಧಿಯಲ್ಲ ಸಮಾಜ ಕಲ್ಯಾಣ ಇಲಾಖೆ 
ವತಿಯಿಂದ ಅನುಷ್ಠಾನ ಮಾಡುತ್ತಿರುವ ಯಾವುದೇ ಯೋಜನೆಗಳು 
ಕುಂಠಿತಗೊಂಡಿರುವುದಿಲ್ಲ. ಆದರೆ, ಕೋವಿಡ್‌-19 ಹಿನ್ನೆಲೆಯಲ್ಲಿ 
ನಿಗಮಗಳಂದ ಅನುಷ್ಟಾನ ಮಾಡುತ್ತಿರುವ ಸ್ವಯಂ ಉದ್ಯೋಗ 
ಯೋಜನೆಗಳಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳಗೆ ಸಹಾಯ 


ಮಾಡುವ ಉದ್ದೇಶದಿಂದ ಸಹಾಯಧನ ಮೊತ್ತವನ್ನು 
ಪರಿಷ್ಠರಿಸಲಾಗಿದೆ. ಅದರಂತೆ, ಎಲ್ಲಾ ಯೋಜನೆಗಳು 
ಮುಂದುವರೆದಿರುತ್ತವೆ. 


ಎರಡು ವರ್ಷಗಳಲ್ಲ ಸಮಾಜ ಕಲ್ಯಾಣ ಇಲಾಖೆಗೆ ಹಂಚಿಕೆಯಾದ 
ಮತ್ತು ವೆಚ್ಚವಾದ ಅನುದಾನದ ವಿವರ ಈ ಕೆಳಗಿನಂತಿದೆ. 


(ರೂ. ಕೋಟಗಳಲ್ಲಿ) 
ಪನ್ನ 
೨7.81 


2020-21 | 3340.58 3276.08 


ಕೋವಿಡ್‌-19 ಹಿನ್ನೆಲೆಯಲ್ಲ ಯಾವುದೇ ಯೋಜನೆಗಳನ್ನು 
ಸ್ಥಗಿತಗೊಳಸಿರುವುದಿಲ್ಲ. 
ಹೌದು 
ಮ 
(ಕೂ ಸ ಪೂಜಾರಿ) 


ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರು. 


